Kerala Gazette No. 37 dated 21st September 2021 . 

. 


PART I 


Section iii 


सत्यमेव जयते 


M 


C 


ಕೇರಳ ಸರಕಾರ 


ಕಾನೂನು ( ಶಾಸನ ರಚನೆ - ಎ ) ಇಲಾಖೆ 


ಅಧಿಸೂಚನೆ 


2018 ಮಾರ್ಚ್ 31 , 


ನಂಬ್ರ 3111 ( 2 ) ಲೆಗ್ , ಎ 2 / 2018 / ಕಾನೂನು . 


ತಿರುವನಂತಪುರ , 


1193 ಮೀನ 17 / 
1940 ಚೈತ್ರ 10 . . 


ಕೇರಳ ರಾಜ್ಯ ವಿಧಾನಸಭೆಯ ಈ ಕೆಳಗಿನ ಅಧಿನಿಯಮವನ್ನು ಸಾರ್ವಜನಿಕರ 
ತಿಳುವಳಿಕೆಗಾಗಿ ಈ ಮೂಲಕ ಪ್ರಕಟಿಸಲಾಗುವುದು . ವಿಧಾನಸಭೆಯು ಮಂಜೂರು 
ಮಾಡಿದಂತಹ ಮಸೂದೆಗೆ 2018 ಮಾರ್ಚ್ 31 ನೇ ದಿನಾಂಕದಂದು ರಾಜ್ಯಪಾಲರ ಅನುಮತಿ 
ಲಭಿಸಿತು . 


ರಾಜ್ಯಪಾಲರ ಆಜ್ಞಾಪ್ರಕಾರ , 


ಬಿ . ಜಿ . ಹರೀಂದ್ರನಾಥ್ , 


ಕಾನೂನು ಕಾರ್ಯದರ್ಶಿ 


G 62 / 2019 / GPC . 


9 


2 


2018 ರ 6 ನೇ ಅಧಿನಿಯಮ 


2018 ರ ಕೇರಳ ಆರ್ಥಿಕ ( ನೇ ನಬ ) ಅಧಿನಿಯಮ 


2018-2019ನೇ ಆರ್ಥಿಕ ವರ್ಷಕ್ಕಿರುವ ಕೇರಳ ಸರಕಾರದ ಕೆಲವು ಆರ್ಥಿಕ 

ಪ್ರಸ್ತಾವನೆಗಳಿಗೆ ಪ್ರಾಬಲ್ಯ ನೀಡುವುದಕ್ಕಿರುವ 


ಒಂದು 


ಅಧಿನಿಯಮ 


ಪೀಠಿಕೆ - 2018-2019ನೇ ಆರ್ಥಿಕ ವರ್ಷಕ್ಕಿರುವ ಕೇರಳ ಸರಕಾರದ ಕೆಲವು ಆರ್ಥಿಕ 
ಪ್ರಸ್ತಾವನೆಗಳಿಗೆ ಪ್ರಾಬಲ್ಯ ನೀಡುವುದಕ್ಕಾಗಿ 2003 ರ ಕೇರಳ ಸರಕಾರಿ ಖಾತರಿಗಳ ಗರಿಷ್ಠ 
ಪರಿಮಿತಿ ಅಧಿನಿಯಮವನ್ನು ತಿದ್ದುಪಡಿಮಾಡುವುದು ಯುಕ್ತವಾಗಿರುವುದರಿಂದಲೂ , 

ಭಾರತ ಗಣರಾಜ್ಯದ ಅರುವತ್ತೊಂಭತ್ತನೇ ವರ್ಷದಲ್ಲಿ ಈ ಕೆಳಗಿನಂತೆ ಅಧಿನಿಯಮ 
ಮಾಡಲಾಗುವುದು : 


1 . 


ಣ 


ಹೆಸರು ಮತ್ತು ಪ್ರಾರಂಭ . ( 1 ) ಈ ಅಧಿನಿಯಮವನ್ನು 2018 ರ ಕೇರಳ 
ಆರ್ಥಿಕ ( 2 ನೇ ನಂಬ್ರ ) ಅಧಿನಿಯಮವೆಂದು ಕರೆಯಬಹುದು . 


( 2 ) 


2018 ಏಪ್ರಿಲ್ 1 ನೇ ದಿನಾಂಕದಂದು ಜಾರಿಗೆ ಬರುವುದಾಗಿದೆ . 


2 . 


2003 ರ 30 ನೇ ಅಧಿನಿಯಮದ ತಿದ್ದುಪಡಿ . - 2003 ರ ಕೇರಳ ಸರಕಾರಿ 
ಖಾತರಿಗಳ ಗರಿಷ್ಠ ಪರಿಮಿತಿ ಅಧಿನಿಯಮ ( 2003 ರ 30 ) ದ 3 ನೇ ವಿಭಾಗದಲ್ಲಿ 
“ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳು ” ಎಂಬ ಪದಗಳ ಬದಲು “ ರಾಜ್ಯ ಆರ್ಥಿಕ 

ಅಂಕಿ ಅಂಶಗಳ ಇಲಾಖೆಯು , ಆಯಾಯ ಆರ್ಥಿಕ ವರ್ಷಕ್ಕೆ ಲೆಕ್ಕ ಹಾಕುವ 
ರಾಜ್ಯದ ಒಟ್ಟು ರಾಜ್ಯ ಆಂತರಿಕ ಉತ್ಪಾದನೆಯ ಐದು 

ಉತ್ಪಾದನೆಯ ಐದು ಶೇಕಡಾ ” ಎಂಬ ಪದಗಳನ್ನು 
ಸೇರಿಸತಕ್ಕದ್ದು . 


ಹಾಗೂ ಅಂಕಿ 


10 


Salim A 


Digitally signed by Salim A 
Date : 202109.30 21:04:07 
+ 05'30 ' 


